ಕರ್ನಾಟಕ ವಿಧಾನ ಪರಿಷತ್ತು. 


1. ಚುಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ : 1036 
2. ಮಾನ್ಯ ಸದಸ್ಯರ ಹೆಸರು 
3. ಉತ್ತರಿಸುವ ದಿನಾಂಕ 
4. ಉತ್ತರಿಸುವ ಸಚಿವರು 


: ಶ್ರೀ ರಘುನಾಥ ರಾವ್‌ ಮಲ್ಮಾಪೂರೆ (ವಿಧಾನಸಭೆಯಿಂದ ಚುನಾಯಿತರಾದವರು 
: 21.09.2021 | 
: ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು 


ಕ್ರ.ಸಂ. ಪ್ರಶ್ನೆ ಉತ್ತರ 
(ಅ) | ಬೀದರ್‌ ಜಿಲ್ಲೆಯಲ್ಲಿನ ಬೀದರ್‌ ಸಹಕಾರಿ ಸಕ್ಕರೆ ಕಾರ್ಯಾನೆಗೆ ಚುವಾಯಿತ ಆಡಳಿತ 
ಹುಮ್ನಾಬಾದ್‌ ಮಂಡಳಿಯು ಇರುತ್ತದೆ. ಈ ಕಾರ್ಬಾನೆಯ ಪುನಶ್ಲೇತನದ ಸಂಬಂಧ 
ತಾಲ್ಲೂಕಿನ ಆಡಳಿತ ಮಂಡಳಿಯು ಸ್ಪಷ್ಟವಾದ ತೀರ್ಮಾನವನ್ನು 
ಹಳ್ಳಿಕೇಡನಲ್ಲಿರುವ ತೆಗೆದುಕೊಳ್ಳಬೇಕಾಗಿರುತ್ತದೆ. ಬೀದರ್‌ ಸಹಕಾರಿ ಸಕ್ಕರೆ ಕಾರ್ಬಾನೆಯನ್ನು 
BSSK ಸಕ್ಕರೆ | ಪುನರ್‌ ಪ್ರಾರಂಭಿಸುವುದರ ಬಗ್ಗೆ ಕಾರ್ಬಾನೆಯ ಆಡಳಿತ ಮಂಡಳಿಯು 
ಕಾರಾನೆಯನ್ನು ಸ್ಪಷ್ಟವಾದ ತೀರ್ಮಾನವನ್ನು ತೆಗೆದುಕೊ೦ಡು ಸರ್ಕಾರಕ್ಕೆ 
ಪುನರ್‌ ಪ್ರಾರಂಭಿಸುವ | ಪ್ರಸ್ತಾವನೆಯನ್ನು ಸಲ್ಲಿಸಿದಲ್ಲಿ ಈ: ಕಾರಾನೆಯನ್ನು ಪುನರ್‌ 
ಬಗ್ಗೆ ಪ್ರಸಕ್ತ ಸಾಲಿನಲ್ಲಿ | ಪ್ರಾರಂಭಿಸುವುದರ ಬಗ್ಗೆ ನಿಯಮಾನುಸಾರ ಪರಿಶೀಲಿಸಿ 
ಸರ್ಕಾರವು ಯಾವ ಕಮವಹಿಸಲಾಗುವುದು. 
ಕ್ರಮ ಆರ್ಥಿಕ ದುಸ್ಥಿತಿ ಮತ್ತು ಇತರೆ ಆಡಳಿತಾತ್ಮಕ ಕಾರಣಗಳಿಂದ 
ಕೈಗೊಳ್ಳುವುದು (ವಿವರ | ಸ್ಥಗಿತಗೊಂಡಿರುವ ರಾಜ್ಯದ ಸಹಕಾರಿ ಸಕ್ನರೆ ಕಾರಾನೆಗಳನ್ನು 
ನೀಡುವುದು) ಖಾಸಗಿಯವರಿಗೆ ದೀರ್ಪಾವಧಿಯ ಮೇಲೆ ಗುತ್ತಿಗೆ ನೀಡುವುದರ ಮೂಲಕ 
ಪುನ ಶ್ಲೇತನಗೊಳಿಸುವುದು ಸರ್ಕಾರದ ಪ್ರಸ್ತುತ ವನೀತಿಯಾಗಿರುತದೆ. 
ಸರ್ಕಾರವು ಇದುವರೆವಿಗೂ ೦8 ಸಹಕಾರಿ ಸಕ್ಕರೆ ಕಾರಾನೆಗಳನ್ನು 
ಖಾಸಗಿಯವರಿಗೆ ಗುತ್ತಿಗೆ ನೀಡಿ, ಪುನಶ್ಲೇತನಗೊಳಿಸುವ ಮೂಲಕ ಆ ಭಾಗದ!" 
ಕಬ್ಬು ಬೆಳೆಗಾರ ರೈತರ ಮತ್ತು ಕಾರ್ನಿಕರ ಹಿತವನ್ನು ಕಾಪಾಡಲಾಗಿದೆ. 
(ಆ | ಬೀದರ್‌ ಜಿಲ್ಲೆಯಲ್ಲಿನ | ಬೀದರ್‌ ಜಿಲ್ಲೆಯಲ್ಲಿ 2020-21ನೇ ಸಾಲಿನಲ್ಲಿ ಸಹಕಾರಿ ವಲಯದ 2 ಹಾಗೂ 


ಸಕ್ಕರೆ ಕಾರ್ಲಾನೆಗಳು 


ರೈತರಿಗೆ ನೀಡಬೇಕಾದ. 


ಬಾಕಿ ಹಣವೆಷ್ಟು: 
(ಕಾರಾನೆವಾರು 


"1 ಮಾಹಿತಿ 


ಒದಗಿಸುವುದು) 


ಖಾಸಗಿ ವಲಯದ 2 ಹೀಗೆ ಒಟ್ಟು 4 ಸಕ್ಕರೆ ಕಾರಾನೆಗಳು ಕಾರ್ಯ 
ವಿರ್ವಹಿಸಿರುತ್ತವೆ. ಈ ಕಾರ್ಬಾನೆಗಳಿಗೆ ಪ್ರತಿ ಟನ್‌ ಒಂದಕ್ಕೆ ನಿಗದಿಪಡಿಸಿರುವ 
ಎಫ್‌.ಆರ್‌.ಪಿ. ದರ, ಅದರಂತೆ ಕಾರ್ಬಾನೆಗಳು ನುರಿಸಿದ ಕಬ್ಬಿಗೆ 
ಪಾವತಿಸಬೇಕಾದ ಕಬ್ಬು ಬಿಲ್ಲು ಮೊತ್ತ, ಪಾವತಿಸಿದ- ಮೊತ್ತ -ಮತ್ತು 'ಬಾಕಿ 
ಮೊತ್ತದ ವಿವರಗಳು ದಿನಾಂಕ 31.08.2021 ರಲ್ಲಿದ್ದಂತೆ ಈ ಕೆಳಕಂಡಂತಿದೆ. 


ಫೆ. | ಕಾರಾನೆಯ ಹೆಸರು | ನಿಗದಿಪಡಿಸಿದ | ಪಾವತಿಸ | ಪಾವತಿಸಿ ಬಾಕಿ 
ಸಂ. ಎಫ್‌.ಆರ್‌.ಪಿ. | ಬೇಕಾದ ರುವ | ಮೊತ್ತ 
ದರ ಪ್ರತಿ! ಮೊತ್ತ] ಮೊತ್ತ 
ಮೈಟ್‌ (ರೂ. ಲಕ್ಷಗಳಲ್ಲಿ) 
(ರೂ.ಗಳಲ್ಲಿ) 
1 | ಭಾಲ್ಕೇಶ್ವರ ಶುಗರ್ಸ್‌ ಲಿ, 2708 11419 11419 0 
1 ಬಾಜೋಳಗ," ಭಾಲ್ಕಿ 
ತಾಲ್ಲೂಕು, ಬೀದರ್‌ ಜಿಲ್ವೆ 
2 | ಬೀದರ್‌ ಕಿಸಾನ್‌ ಶಕ್ಕರ್‌ 2708 6012 5803 209 
ಕಾರಾನಾ ಲಿ, 
ಮೊಗ್ಗಾಲ್‌ ಗ್ರಾಮ, 
ಬೀದರ್‌ ತಾಲ್ಲೂತು 
ಮತ್ತು ಜಿಲ್ಲೆ 
3 | ಮಹಾತ್ಮಗಾಂಧಿ 2708 8753 8753 0 
ಸಹಕಾರಿ ಸಕ್ಕರೆ 
ಕಾರ್ಯಾನೆ ವಿ. 
ಭಾಲ್ಕಿತಾಲ್ಲೂಕು ಬೀದರ್‌ 
ಜಿಲ್ಲೆ 
4 | ನಾರಂಜಾ ಸಹಕಾರಿ 2708 6844 6844 0 
Y- ಸಕ್ಕರೆ ಕಾರ್ಬಾನೆ ನಿ, 
ಇಮಾಂಪುರ್‌, ಬಿೀದರ್‌ 
ಜಿಲ್ವೆ 


-2- 


ಕಬ್ಬಿನ 


ಸಮಸ್ಯೆಯಾಗಿ 
ಪರಿಣಮಿಸಿರುವುದು 
ನಿಜವಲ್ಲವೇ: 
ಹಾಗಿದ್ದಲ್ಲಿ, ರೈತರಿಗೆ 
ಶಾಶ್ವತವಾದ ಏಕದರ 
ನಿಗಧಿಗೊಳಿಸುವ ಬಗ್ಗೆ 
ಸರ್ಕಾರ 
ಆಲೋಚಿಸಿದ್ಯರೆ - 
ಮಾಹಿತಿ ನೀಡುವುದು? 


(ಇ) [ಹಾಗಿದ್ದಲ್ಲಿ ರೈತರಿಗೆ ಕೇಂದ್ರ ಸರ್ಕಾರವು ಎಗದಿಪಡಿಸಿರುವ ಎಫ್‌.ಆರ್‌.ಪಿ. ದರವು ಕಬ್ಬು 
ನೀಡಬೇಕಾದ . ಬಾಕಿ | ಕಟಾವು ಮತ್ತು ಸಾಗಾಣಿಕೆ ದರಗಳನ್ನು ಸಹ ಒಳಗೊಂಡಿರುತ್ತದೆ. ಬೀದರ್‌ 
ಹಣವನ್ನು ಎಷ್ಟು | ಜಿಲ್ಲೆಯ 4 ಸಕ್ಕರೆ ಕಾರಾನೆಗಳು ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಪ್ರತಿ 
ಕಾಲಮಿತಿಯೊಳಗೆ ಮೆ. ಟನ್‌ ಒಂದಕ್ಕೆ ಕಬ್ಬು ಬಿಲ್ಲು ಮೊತ್ತ ರೂ.1950.00 ಗಳನ್ನು ಹಾಗೂ ಕಬ್ಬು 
ನೀಡಲಾಗುವುದು: “ಕಟಾವು ಮತ್ತು ಸಾಗಾಣಿಕೆ ದರ ರೂ.758.00 ಗಳನ್ನು ಪಾಪವತಿಸಿರುತ್ತವೆ 
ಹವ ಹಯನು ಬೀದರ್‌ ಜಿಲ್ಲೆಯ 3 ಸಕ್ಕರೆ ಕಾರ್ಬಾನೆಗಳು ಸರ್ಕಾರವು ನಿಗದಿಪಡಿಸಿರುವ 
ನೀಡುವುದು) 4 ಎಫ್‌.ಆರ್‌.ಪಿ. ದರದಂತೆ ಕಬ್ಬು ಬಿಲ್ಲು ಮೊತ್ತವನ್ನು ಪೂರ್ಣವಾಗಿ 

ಪಾವತಿಸಿರುತ್ತವೆ. ಬೀದರ್‌ ಕಿಸಾನ್‌ ಶಕ್ಸರ್‌ ಕಾರ್ಬಾನಾ ಲಿ. - ಈ 
ಕಾರಾನೆಯು ದಿನಾಂಕ 31.08.2021ರ ಅಂತ್ಯಕ್ಕೆ ರೂ.೭.09 ಕೋಟಿಗಳಷ್ಟು 
ಮೊತ್ತವನ್ನು ಪಾವತಿಸಲು ಬಾಕಿ ಉಳಿಸಿಕೊಂಡಿರುತ್ತದೆ. 

ಸದರಿ ಮೊತ್ತದ ವಸೂಲಾತಿಗಾಗಿ ದಿನಾಂಕ:02.02.2021 ಮತ್ತು 
18.06.2021 ರಂದು ಶಾಸನಬದ್ದ ನೋಟೀಸ್‌ಗಳನ್ನು ಜಾರಿಗೊಳಿಸಲಾಗಿದೆ. 
ಆದಾಗ್ಯೂ ಕಾರ್ಬಾನೆ ಬಾಕಿ ಮೊತ್ತ ಪಾವತಿಸದೇ ಇದ್ದಲ್ಲಿ ಕಬ್ಬು 
(ನಿಯಂತ್ರಣ) ಆದೇಶ, 1966ರ ಅವಕಾಶಗಳ ರೀತ್ಯಾ ವಸೂಲಾತಿಗೆ 

| ಕ್ರಮವಹಿಸಲಾಗುವುದು. 
(ಈ) | ರೈತರಿಗೆ ಪ್ರತಿ ವರ್ಷ ಕಬ್ಬು (ನಿಯಂತ್ರಣ) ಆದೇಶ 1966ರ ಖಂಡ 3ರ ಅವಕಾಶದಂತೆ ಕೇಂದ್ರ 


ಸರ್ಕಾರವು ಪ್ರತಿ ಸಕ್ಕರೆ ಹಂಗಾಮಿಗೆ ಕಬ್ಬಿನ ದರವನ್ನು ನಿಗದಿಗೊಳಿಸಿ 
ಘೋಪಿಸುತ್ತದೆ. 

ಕೇಂದ್ರ ಸರ್ಕಾರದ ಕೃಪಿ ವೆಚ್ಚ ಮತ್ತು ಬೆಲೆ ಆಯೋಗವು 
{Commission for Agricultural Costs and Prices) 
ಕೃಪಿ ತಜ್ನರು, . ಸಕ್ಕರೆ ಕಾರಾನೆಗಳ ಪ್ರತಿನಿಧಿಗಳು ಮತ್ತು ರೈತ 
ಪ್ರತಿನಿಧಿಗಳನ್ನೊಳಗೊ೦ಡ ಸಮಿತಿಯಾಗಿರುತ್ತದೆ. ಈ ಸಮಿತಿಯ ಸದಸ್ಯರು 
ರೈತರು ಬೆಳೆಯುವ ಕಬ್ಬಿನ ಸಂಬಂಧ ಒಂದು ವರ್ಷ ಮುಂಚಿತವಾಗಿ ವಿವಿಧ 
ರಾಜ್ಯಗಳಿಗೆ ಭೇಟಿ ನೀಡಿ ಸಂಬಂಧಿಸಿದ ರಾಜ್ಯ ಸರ್ಕಾರದೊಡನೆ ಚರ್ಚಿಸಿ, 
ಪ್ರಸ್ತುತ ಸಕ್ಕರೆ ಉತ್ಪಾದನಾ ವೆಚ್ಚ, ಬೇಡಿಕೆ ಮತ್ತು ಪೂರೈಕೆ, ರಾಷ್ಟ್ರೀಯ 
ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿನ 'ದರ ಇತ್ಯಾದಿ ಅಂಶಗಳನ್ನು: 
ಅವಲೋಕಿಸಿ, ಅಧ್ಯಯನ ನಡೆಸಿ, ಕಬ್ಬಿಗೆ ವೈಜ್ಞಾನಿಕ ದರ ವಿಗದಿ ಮಾಡುವ 
ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತದೆ. 

ಅದರಂತೆ, ಕೇಂದ್ರ ಸರ್ಕಾರವು ಸದರಿ ಶಿಫಾರಸ್ಸಿನ ಅಂಶಗಳ ಅನ್ನಯ 
ಕಬ್ಬಿಗೆ ನ್ಯಾಯ ಮತ್ತು ಲಾಭದಾಯಕ ಬೆಲೆಯನ್ನು (Fr and 


Remunerative Price) (FRP) —ವಿಗದಿಗೊಳಿಸಿ ಘೋಷಿಸುತದೆ. ಕೇಂದ್ರ 
ಸರ್ಕಾರವು ನಿಗದಿಪಡಿಸುವ ಎಫ್‌.ಆರ್‌.ಪಿ. ಯನ್ನು ಆಧರಿಸಿ ಕರ್ನಾಟಿಕ ಕಬ್ಬು 
(ಖರೀದಿ ಮತ್ತು. ಸರಬರಾಜು ನಿಯಂತ್ರಣ) ಅಧಿನಿಯಮ 2013 ಮತ್ತು 
ತಿದ್ದುಪಡಿ ಅಧಿನಿಯಮ 2014ರ ಕಲಂ 4(ಎ) ರೀತ್ಯಾ ರಾಜ್ಯದ ಸಕ್ಕರೆ 
ಕಾರಾನೆಗಳ ಸಕ್ಕರೆ ಇಳುವರಿಯನ್ನು ಆಧರಿಸಿ ಕಾರಾನೆವಾರು 
ಎಫ್‌.ಆರ್‌.ಪಿ ದರವನ್ನು ಘೋಷಣೆ ಮಾಡಲಾಗುತದೆ. 


ಸಕ್ಕರೆ ಉತ್ಪಾದನಾ ವೆಚ್ಜ, ಬೇಡಿಕೆ ಮತ್ತು ಪೂರೈಕೆ, ಮಾರುಕಟ್ಟೆಯ 
ದರಗಳ ಏರಿಳಿತ, ಇಳುವರಿ -ಇತ್ಯಾದಿ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು 
ಕೇಂದ್ರ ಸರ್ಕಾರವು ನಿಗದಿಗೊಳಿಸುವ ಎಫ್‌.ಆರ್‌.ಪಿ, ಬೆಲೆಯನ್ನು ಆಧರಿಸಿ 
ರಾಜ್ಯದ ಸಕ್ಕರೆ ಕಾರ್ಬಾನೆಗಳಿಗೆ ಸರಬರಾಜಾಗುವ ಕಬ್ಬಿಗೆ ದರ 
ನಿಗದಿಗೊಳಿಸುವುದರಿಂದ ರಾಜ್ಯದಲ್ಲಿ ರೈತರು ಬೆಳೆಯುವ ಕಬ್ಬಿಗೆ 
ಶಾಶ್ವತವಾಗಿ ಏಕದರ ನಿಗದಿಗೊಳಿಸಲು ಸಾಧ್ಯವಾಗುವುದಿಲ್ಲ. 


ಕಡತ ಸಂಖ್ಯೆ:ಸಿಐ 93 ಎಸ್‌ಜಿಎಫ್‌ 2021 


. ಶಂಕರ ಬ. ಪಾಟೀಲ. ಮುನೇನಕೊಪ್ಪ) 
ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು 


